ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸುವ ಸಚಿವರು : ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ 


ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖಾ 


ಕ್ರ. ಪ್ರಶ್ನೆ ಉತ್ತರ 
ಸಂ 
ಅ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಕುಟುಂಬಗಳಿಗೆ | ಮಂಡ್ಯ ಜಿಲ್ಲೆಯಲ್ಲಿ. 4,49,899 ಆದ್ಯತಾ 'ಹಾಗೂ 
ಬಿ.ಪಿ.ಎಲ್‌ ಮತ್ತು ಎ.ಪಿ.ಎಲ್‌" ಪಡಿತರ | 49211 ಆದ್ಯತೇತರ ಪಡಿತರ ಚೀಟಿಗಳನ್ನು ವಿತರಿಸಲಾಗಿದೆ, 
ಚೀಟಿಗಳನ್ನು ನೀಡಲಾಗಿದೆ 
ಆ |ಬಿ.ಪಿ.ಎಲ್‌ ಮತ್ತು ಎ.ಪಿ.ಎಲ್‌ ಪಡಿತರ] ಆದ್ಯತಾ ಪಡಿತರ ಚೀಟಿಗಳಲ್ಲಿ14,32,066 ಸದಸ್ಯರು 
ಚೀಟಿಗಳಿಂದ ಸೌಲಭ್ಯ ಪಡೆಯುತ್ತಿರುವ ಸದಸ್ಯರ | ಹಾಗೂ ಆದ್ಯತೇತರ ಪಡಿತರ ಚೀಟಿಯಲ್ಲಿ 1,67,732 
ಸಾರ್ವಜನಿಕ ಪಡಿತರ ವಿತರಣಾ ಪದ್ಧತಿಯಡಿ 
ವಿತರಿಸಲಾಗುವ ಪಡಿತರ ಸೌಲಭ್ಯ ಪಡೆಯುತ್ತಿದ್ದಾರೆ 
ಇ ಬಿ.ಪಿ.ಎಲ್‌ ಮತ್ತು ಎಪಿಎಲ್‌ ಪಡಿತರ| ಪ್ರತಿ ಮಾಹೆ ಆದ್ಯತಾ ಪಡಿತರ ಚೀಟಿಯ ಪ್ರತಿ ಸದಸ್ಯರಿಗೆ 5 
ಚೀಟಿದಾರರಿಗೆ ನೀಡಲಾಗುತ್ತಿರುವ ಆಹಾರ (ಕೆ.ಜಿ ಅಕ್ಕಿ ಹಾಗೂ ಪ್ರತಿ ಪಡಿತರ ಚೀಟಿಗೆ 2 ಕೆ.ಜಿ ಗೋಧಿ. 
ಧಾನ್ಯಗಳು ಯಾವುವು; ಅವುಗಳ ದರ ಹಾಗೂ | ಅಂತ್ಯೋದಯ ಅನ್ನ ಪಡಿತರ ಚೀಟಿಗೆ 35 ಕೆ.ಜಿ ಅಕ್ಕಿಯನ್ನು 
ಪ್ರಮಾಣವೆಷ್ಟು; ಉಚಿತವಾಗಿ ವಿತರಿಸಲಾಗುತ್ತಿದೆ. ಆದ್ಯತೇತರ ಪಡಿತರ 
ಚೀಟಿಯನ್ನು ಹೊಂದಿದ್ದು, ಆಹಾರ. ಧಾನ್ಯಗಳನ್ನು 
ಪಡೆಯಲು ಸಹಮತಿ ನೀಡಿರುವ ಏಕ ಸದಸ್ಯ ಪಡಿತರ ಚೀಟಿಗೆ 
ವಿ 
ಈ ಮಂಡ್ಯ ಜಿಲ್ಲೆಗೆ ಪಡಿತರ ಚೀಟಿದಾರರಿಗೆ ಆಹಾರ ಧಾನ್ಯಗಳ 


ವಿತರಣೆಗಾಗಿ 2020-21 ನೇ ಸಾಲಿನಲ್ಲಿ ಫೆನ್ರುವರಿ-2021 ರ 
ಮಾಹೆಯವರೆಗೂ ರೂ.8204.38 ಲಕ್ಷಗಳನ್ನು ಬಿಡುಗಡೆ 


ಮಾಡಲಾಗಿರುತ್ತದೆ. 


(ತಾಲ್ಲೂಕುವಾರು ವಿವರ ನೀಡುವುದು) 


೪ 
ರಾಜ್ಯದ ಪಡಿತರ ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರದಿಂದ 
ಎನ್‌. ಎಫ್‌. ಎಸ್‌ ,ಎ ಅಕ್ಕಿಯನ್ನು ಪ್ರತಿ ಕೆ.ಜಿಗೆ ರೂ.3/- ರ 
ದರದಲ್ಲಿ ಖರೀದಿಸಿ ಹಾಗೂ ಇತರೆ ವೆಚ್ಚ ಪ್ರತಿ ಕೆಜಿಗೆ 
ರೂ.2.35/- ರಂತೆ ಸೇರಿಸಿ ಒಟ್ಟು ರೂ.5.35/- ಪ್ರತಿ ಕೆ.ಜಿಗೆ 
ವೆಚ್ಚವಾಗುತ್ತಿದ್ದು ಇದನ್ನು ರಾಜ್ಯ ಸರ್ಕಾರದಿಂದಲೇ 
ವೆಚ್ಚಭರಿಸಲಾಗುತ್ತಿದೆ ಹಾಗೂ ರಾಜ್ಯದ್ಯಲ್ಲಿ 
ಹೆಚ್ಚುವರಿಯಾಗಿ ಪ್ರತಿ ಆದ್ಯಾತಾ ಪಡಿತರ ಚೀಟಿಗೆ 2 ಕೆಜಿ 
ಗೋಧಿಯನ್ನು ರಾಜ್ಯ ಸರ್ಕಾರದ ಅನುದಾನದಲ್ಲಿ 
ಉಚಿತವಾಗಿ ಹಂಚಿಕೆ ನೀಡಲಾಗುತ್ತಿದೆ. 


ಮಂಡ್ಯ. ಜಿಲ್ಲೆಯಲ್ಲಿ ತಾಲ್ಲೂಕುವಾರು ವಿತರಣಾ 
ಪ್ರಮಾಣದ ವಿವರವನ್ನು ಲಗತ್ತಿಸಿದೆ. ಮತ್ತು ಇಲಾಖೆಯಿಂದ 
ಅನುದಾನವನ್ನು ಜಿಲ್ಲಾ ಘಟಕ ಕಚೇರಿಗಳಿಗೆ ಬಿಡುಗಡೆ 
ಮಾಡಲಾಗುತ್ತಿದೆ, 'ತಾಲ್ಲೂಕುವಾರ ಅನುದಾನವನ್ನು 


ಬಿಡುಗಡೆಯಾಗುವುದಿಲ್ಲ. 


ಆನಾಸ 107 ಡಿಆರ್‌ಎ 2021 (ಇ-ಆಫೀಸ್‌) 


ಸ 
(ಉಮೇಶ 
ಆಹಾರ, ನಾಗರಿಕ ಸೆರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಹಾಗೂ 


ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು, 


